ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾಂಕ: 23-03-2021 ಪ್ರಶ್ನೆ ಸಂಖ್ಯೆ: 259(1918) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಪಿ. ಆರ್‌. ರಮೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 


ವಿಷಯ: ರಾಜ್ಯದಲ್ಲಿ ಸ್ಥಾಪನೆಯಾಗಿರುವ ವಿಶೇಷ ಆರ್ಥಿಕ ವಲಯ (82 ಗಳ ಕುರಿತು 


(ಅ) ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ವಿಶೇಷ ಆರ್ಥಿಕ ವಲಯ (6£2) ಗಳು 
ಸ್ಥಾಪಿತವಾಗಿವೆ; ಮತ್ತು ಎಷ್ಟು ವಿಶೇಷ ಆರ್ಥಿಕ ವಲಯ (8್ಕ2 ಗಳು ಕಾರ್ಯನಿರ್ವಹಿಸುತ್ತವೆ; 
(ವಿವರ ನೀಡುವುದು) 


(ಆ) ಸ್ಥಾಪಿತವಾಗಿ ಮತ್ತು ಕಾರ್ಯನಿರ್ಪ್ವಹಿಸುತ್ತಿರುವ ವಿಶೇಷ ಆರ್ಥಿಕ ವಲಯ (82)ಗಳು 
ಕರ್ನಾಟಿಕ ಕೈಗಾರಿಕೆ ಕಾಯ್ದೆಯ ನಿಯಮಗಳಂತೆ ಎಲ್ಲಾ ರೀತಿಯ ಸೌಲಭ್ಯ ಮತ್ತು 
ಸವಲತ್ತುಗಳನ್ನು ಒದಗಿಸಿವೆಯೆೇ; (ವಿವರ ನೀಡುವುದು) 


(ಇ) ಸದರಿ ವಿಶೇಷ ಆರ್ಥಿಕ ವಲಯ (6೯) ಗಳಲ್ಲಿ ಎಷ್ಟು ಕಾರ್ಬಾನೆಗಳು 
ಕಾರ್ಯನಿರ್ಪರಿಸುತ್ತಿವೆ ಮತ್ತು ಒಟ್ಟು ಎಷ್ಟು ಉದ್ಯೋಗಿಗಳು ಕೆಲಸ ಬನಿರ್ಮ್ವಹಿಸುತಿದ್ದಾದೆ; 
(ವಿವರ ನೀಡುವುದು) 


(ಈ) ಕೊರೋನ-19 ಸಾಂಕ್ರಾಮಿಕ ಖಾಯಿಲೆಯ ಹಿನ್ನಲೆಯಲ್ಲಿ ಎಷ್ಟು ಕಾರ್ಬ್ಯಾನೆಗಳು 
ಮುಚ್ಛ್‌ಲ್ಪಟ್ಟೆವೆ; ಮತ್ತು ಎಷ್ಟು ಸಂಖ್ಯೆಯ ಉದ್ಯೋಗಿಗಳು ನಿರುದ್ಯೋಗಿಗಳಾಗಿದ್ದಾದೆ; (ಬಿವರ 
ನೀಡುವುದು) 


(ಉ) ರಾಜ್ಯದಲ್ಲಿರುವ ವಿಶೇಷ ಆರ್ಥಿಕ ವಲಯ (62) ಗಳಲ್ಲಿರುವ ಕೈಗಾರಿಕೆಗಳಿಗೆ ಸಮಯಕ್ಕೆ 
ಸರಿಯಾಗಿ ಕಚ್ಚಾ ವಸ್ತುಗಳು ಮತ್ತು ಇತರೆ ಬಿಡಿಭಾಗಗಳ ಪೂರೈಕಯಾಗದೇ ತೊಂದರೆ 
ಅನುಭವಿಸುತ್ತಿರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ 
ಕೈಗೊಂಡ ಕ್ರಮವೇನು? (ವಿವರ ನೀಡುವುದು) 


